ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 3028(2526) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ. ಪ್ರತಾಪಚಂ೦ದ ಶೆಟ್ಟಿ (ಸ್ಥಳೀಯ ಸಂಸ್ಥಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 
ವಿಷಯ :  ಕುಂದಾಪುರ-ಗಂಗೊಳ್ಳಿ ಸೇತುವೆ ರಚನೆ ಕುರಿತು 
(ಅ) ರಾಜ್ಯದಲ್ಲಿ ಕಳೆದ3 ವರ್ಷಗಳಲ್ಲಿ ಎಷ್ಟು ಕಿರು ಹಾಗೂ ಬೃಹತ್‌ ಸೇತುವೆಗಳು 
ಮಂಜೂರಾಗಿವೆ ಮತ್ತು ಎಷ್ಟು ಸೇತುವೆಗಳು ಪೂರ್ಣಗೊಂಡಿವೆ ; ಎಷ್ಟು ಪೂರ್ಣಗೊಳಿಸಲು 


ಬಾಕಿ ಇವೆ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಕುಂದಾಪುರ-ಗಂಗೊಳ್ಳಿ ಸೇತುವೆ ರಚನೆ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ ; ಇದ್ದಲ್ಲಿ, 
ಸೇತುವೆಯ ಅಂದಾಜು ವೆಚ್ಚವೆಷ್ಟು; ಯಾವ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲಾಗುವುದು; 


(ಇ) ಪ್ರಸ್ತಾವನೆ ಇಲ್ಲದಿದ್ದಲ್ಲಿ, 12 ಕಿ.ಮೀ.ಗೆ ಬದಲಾಗಿ ಕೇವಲ 2 ಕಿ.ಮೀ. ನಲ್ಲಿ ಕ್ರಮಿಸಲು 
ಸಾಧ್ಯವಾಗಿಸುವ ಜನರ ಬಹುದಿನಗಳ ಬೇಡಿಕೆಯಾದ ಸೇತುವೆ ರಚನೆಯ ಬಗ್ಗೆ ಸರ್ಕಾರವು 
ಗಂಭೀರವಾಗಿ ಚಿ:೦ತನೆ ನಡೆಸುವುದೇ; ಇಲ್ಲವಾದಲ್ಲಿ ಕಾರಣವೇನು ? 


